ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1758(2100) 
(ಒಳಾಡಳಿತ ಇಲಾಖೆಯಿಂದ * 
ವರ್ಗಾವಣೆಗೊಂಡಿರುತ್ತದೆ) 
ಸದಸ್ಯರ ಹೆಸರು : ಶ್ರೀ ವಿರಾಣಿ ಹಣಮಂತ್‌ ರುದ್ರಪ್ಪ 
- (ಪದವೀಧರರ ಕ್ಲೇತು) 
ಉತ್ತರಿಸುವ ದಿನಾಂಕ : 17.03.2022 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 
ಕ್ರ.ಸಂ. | ಪ್ರಶ್ತೆ ಉತ್ತರ 
ಅ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ | ದಿನಾಂಕ: 01.04.2006ರ ನಂತರ ನೇಮಕಾತಿ ಹೊಂದಿದ 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ಸರ್ಕಾರದ ಆದೇಶ ಸಂಖ್ಯೆ: 
ಬೋಧಕ/!ಬೋಧಕೇತರ FD(SPL}04 PET 2005 ದಿನಾ೦ಕ: 01.04.2006ರನ್ವಯ 
ಸಿಬ್ಬಂದಿಗಳಿಗೆ ಪಿಂಚಣಿ | ನೂತನ ಪಿಂಚಣಿ ಯೋಜನೆ ಅನ್ನಯವಾಗುತ್ತದೆ. 
ಒದಗಿಸುವ ಕುರಿತು ಸರ್ಕಾರ|ಸರ್ಕಾರದ ಆದೇಶ ಸಂಖ್ಯೆ: :ಆಇ 34 ಪಿಇಎನ್‌ 2018 
ಕೈಗೊಂಡಿರುವ ಕ್ರಮಗಳೇನು; ದಿನಾಂಕ; 23.06.2018ರಲ್ಲಿ ಅಂಶದಾಯಿ ಪಫಿಂಚಣಿ 


ಕೊಡುಗೆ ಯೋಜನಯಡಿ ಬರುವ ಸರ್ಕಾರಿ ನೌಕರರಿಗೆ 
ನಿವೃತ್ತಿ ಉಪದಾನ, ಮರಣ ಮತ್ತು ಕುಟುಂಬ 
ಪಿಂಚಣಿಯನ್ನು ವಿಸ್ತರಿಸಲಾಗಿದೆ. 


| ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳಿಗೆ : 


ದಿಸಾಂ:01.4.2006ರ ಪಿಂಚಣಿ ವೀತಿಯಲ್ಲಿ 
ಅನುದಾನಿತ ಶಾಲೆಗಳ ನೌಕರರಿಗೆ ಪಿಂಚಣಿ ಒದಗಿಸುವ 
ಕುರಿತು ಮೇಲ್ಕಂಡ ಸರ್ಕಾರದ ಆದೇಶದ ಕ್ರಮ ಸಂಖ್ಯೆ: 
8ರಲ್ಲಿ ಈ ಕೆಳಗಿನಂತೆ ಆದೇಶಿಸಿದೆ. 

"8 ಸಹಾಯಾನುದಾಸದ ಶಿಕ್ಷಣ ಸಂಸ್ಥೆಗಳ 
ನೌಕರರಿಗೆ, ಗೊತ್ತು ಮಾಡಿದ ಪ್ರಯೋಜನ 
ಪಿಂಚಣಿಯನ್ನು ದಿನಾ೦ಕ: 01.04.2006ರಂದು ಅಥವಾ. 
ಅದರ ತರುವಾಯ ಸೇರುವ ಹೊಸದಾಗಿ ನೇಮಕಗೊಂಡ |' 
ಸಿಬ್ಬಂದಿಗೆ ನಿಲ್ಲಿಸಿಬಿಡತಕ್ಕದ್ದು. ನೂತನ ನಿಗಧಿತ 
ಪಂತಿಗೆ ಪಿಂಚಣಿ ಯೋಜನೆಯು, ಆಯ್ಕೆಯ ಅವಕಾಶದ 
ಆಧಾರದ ಮೇಲೆ ನೌಕರನಿಗೆ" ಮತ್ತು ನಿಯೋಜಕನಿಗೆ 
ಅನ್ಸಯವಾಗತಕ್ಕದ್ದು ಮತ್ತು ಆಯ್ಕೆಯ ಅವಕಾಶವನ್ನು 
ಇಬ್ಬರಿಂದಲೂ ಚಲಾಯಿಸತಕ್ಕದ್ದು, ಆದರೆ 
ನಿಯೋಜಕರ ವಂತಿಗೆಯನ್ನು ಸಂಬಂಧಪಟ್ಟ ಸಂಸ್ಥೆಗಳು 
ಭರಿಸತಕ್ಕದ್ದು. ಆದರೆ ರಾಜ್ಯ ಸರ್ಕಾರವಲ್ಲ. - . 

* ಈ ಆದೇಶವು ದಿನಾಂಕ: 01.04.2006ರಿಂದ ಜಾರಿಗೆ 

ಬಂದಿರುತ್ತದೆ. 

* ದಿನಾ೦ಕ:01.04.2006ರ ನಂತರ ಅನುದಾನ ಸಹಿತ 
ಅನುಮೋದನೆಗೊಂಡ ಅನುದಾನಿತ ಖಾಸಗಿ 
ಶಾಲೆ/ಾಲೇಜುಗಳಲ್ಲಿನ ಸಿಬಂದಿಗಳಿಗೆ ಈ 
ಮೇಲಿನ ನಿಯಮ ಅನ್ವಯವಾಗುತ್ತದೆ. 


* ಅನುದಾನಿತ ಸಿಬ್ಬಂದಿಗಳ ಸೇವಾ ಸೌಲಭ್ಯಗಳು 


ಅಮುದಾನಸಹಿತವಾಗಿ ಅನುಮೋದನೆಗೊಂಡ 

AR .... ದಿನಾಂಕದಿಂದ. ..... ಎಅನ್ನಯವಾಗುತ್ತದೆ. | 
ಆದುದರಿಂದ, 206ರ" ಪೂರ್ವದಲ್ಲಿ 

' ಅನುದಾನರಹಿತವಾಗಿ ನೇಮಕಗೊಂಡ 


| ಕಡ್ಮಾಯಗೊಳೆಸಲು ಅವಕಾಶವಿರುವುದಿಲ್ಲ. 


ಸಿಬ್ಬಂದಿಗಳು ದಿನಾ೦ಕ: 01.04.2006ರ ನಂತರ 

ಅನುದಾನಕ್ಕೆ ಒಳಪಟ್ಟಿಲ್ಲಿ ಅಂತಹ ಸಿಬ್ಬಂದಿಗಳು 

ಹೊಸ ಪಿಂಚಣಿ ಯೋಜನೆ?) ವ್ಯಾಪಿಗೆ 

ಒಳಪಡುತ್ತಾರೆ. 

ಈ ಪಿಂಚಣಿ ಯೋಜನೆಯು ಸಂಪೂರ್ಣವಾಗಿ ಸ್ವ- 
ಇಚ್ಛಾ (೦ptiಂna) ನೆಲೆಯಲ್ಲಿ ಜಾರಿಗೊಳಿಸುವುದರಿಂದ | 


8 
' ಈ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಹಳೆ 


ಪಿಂಚಣಿ, ಹೊಸ ಪಿಂಚಣಿಯೂ 
ಇಲ್ಲದೇ ನಿವೃತ್ತಿಯ ನಂತರದ 
ಜೀವನ ದುಸ್ಮರವಾಗಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; | 


ಬಂದಿದೆ, 


| ಸರ್ಕಾರ 


ಈ ನೌಕರರಿಗೆ 
ಸೌಲಭ್ಯವನ್ನು 


ಸದರಿ 
ಒದಗಿಸಲು 
ಕ್ರಮವಹಿಸುವುದೇ? 
(ವಿವರಣೆ ನೀಡುವುದು) 


| ಬಿಡತಕ್ಕದ್ದು. 


ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಗೊತ್ತು | 
ಮಾಡಿದ ಪ್ರಯೋಜನ ಪಿಂಚಣಿಯನ್ನು ದಿನಾಂಕ: 
01.04.2006ರಂದು ಅಥವಾ ಅದರ ತರುವಾಯ ಸೇರುವ 
ಹೊಸಬಾಗಿ ನೇಮಕಗೊಂಡ ಸಿಬ್ಬಂದಿಗೆ ವಿಲ್ಲಿಸಿ 
ಸೂತನ ನಿಗಧಿತ ವಂತಿಗೆ ಪಿಂಚಣಿ 
ಯೋಜನೆಯು, ಆಯ್ಕೆಯ ಅವಕಾಶದ ಆಧಾರದ ಮೇಲೆ 
ನೌತರನಿಗೆ ಮತ್ತು ನಿಯೋಜಕನಿಗೆ 
ಅನ್ನಯವಬಾಗತಕ್ಕದ್ದು ಮತ್ತು ಆಯ್ಕೆಯ ಅವಕಾಶವನ್ನು 
ಇಬ್ಬರಿಂದಲೂ ಚಲಾಯಿಸತಕ್ಕದ್ದು, ಆದರೆ 
"ನಿಯೋಜಕರ ವಂತಿಗೆಯನ್ನು ಸಂಬಂಧಪಟ್ಟ ಶಿಕ್ಷಣ 


ಸಂಸ್ಥೆಗಳು ಭರಿಸತಕ್ಕದ್ದು. ಆದರೆ ರಾಜ್ಯ ಸರ್ಕಾರವಲ್ಲ. 


ಇಪಿ 


116 ಎಸ್‌ಇಎಸ್‌ 2022 


ಹಾಗೂ ಸಕಾಲ ಸಚಿವರು 


